ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸುವವರು 


573 

ಶ್ರೀ ಮರಿತಿಬ್ಲೇಗೌಡ (ಶಿಕ್ಷಕರ ಕ್ಷೇತ್ರದಿಂದ 
[8 eh pe 

ಚುನಾಯಿತರಾದವರು) ' 


ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ 
ಸಚಿವರು. 


ಉತ್ತರಿಸಬೇಕಾದ ದಿನಾಂಕ 11/12/2020 

ತ್ರ ಪಶೆ ಉತರ 

ಸಂ. . Ee = 

ಅ. | ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ] ಅಂಗನವಾಕ ಇರ್ಷಾರ್ತದರು ಹಾಗೂ ಸಹಾಹಾಹಾರಾ 
ಸಹಾಯಕಿಯರ ಕರ್ತವ್ಯಗಳೇನು; (ವಿವರ ನಿರ್ವಹಿಸುತ್ತಿರುವ ಕರ್ತವ್ಯಗಳ ವಿವರವನ್ನು ಅನುಬರಧ-1 ರಲ್ಲಿ 
ನೀಡುವುದು) ಒದಗಿಸಲಾಗಿದೆ. 

ಆ: ರಾಜ್ಯದಲ್ಲಿರುವ '`' ಅಂಗನವಾಡಿ `ಕಾರ್ಯಕರ್ಕೆಯರು'] ರಾಜ್ಯದಲ್ಲಿ ಮಂಜೂರಾಗರುವ ಅಂಗನವಾಡಿ 
ಮತ್ತು ಸಹಾಯಕಿಯರ ಸಂಖ್ಯೆ ಎಷ್ಟು ಕಾರ್ಯಕರ್ತೆಯರು / ಸಹಾಯಕಿಯರ ಸಂಖ್ಯೆ ಈ 

ಕೆಳಗಿನಂತಿದೆ. 
"ಅಂಗನವಾಡಿ ಕಾರ್ಯಕರ್ತೆಯರು — 6591] 
ಅಂಗನವಾಡಿ ಸಹಾಯಕಿಯರು - 62580 
ಇ. | ಸದೆರಿಯವರಿಗೆ ಮಾಸಿಕ ನೀಡಲಾಗುತ್ತಿರುವ | $ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮಾಸಿಕ ಗೌರವಧನ 
ಗೌರವಧನವೆಷ್ಟು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ರೂ.10,000/- 
ಣು. (ನ 
ಪಾಲು ಎಷ್ಟು (ಪ್ರತ್ಯೇಕವಾಗಿ ವಿವರ ನೀಡುವುದು) ಮಿನಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮಾಸಿಕ 
ಗೌರವಧನ ರೂ.6,250/- 
೪ ಅಂಗನವಾಡಿ ಸಹಾಯಕಿಯರಿಗೆ ಮಾಸಿಕ ಗೌರವಧನ ರೂ. 
5,250/- 
"ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಪಾಲಿನ ವಿವರಗಳನ್ನು 
ಅನುಬಂಧ-2ರಲ್ಲಿ ಒದಗಿಸಲಾಗಿದೆ, 

ಈ] ರಾಜ್ಯದಲ್ಲಿ ಸ್ವಂತ ಕಬ್ಧಡ ಮತ್ತು `ದಾಡಗ ಕ್ಬಡದಲ್ಲಿ ರಾಜ್ಯದ ಸ್ಥಾತ ಕಟ್ಟಡ ಮತ್ತ `ವಾಡಗ ಇಷ್ಟಡದ್ಲ 
ನಡೆಯುತ್ತಿರುವ ಅಂಗನವಾಡಿ ಕೇಂದ್ರಗಳ ಸಂಖ್ಯೆ | ನಡೆಯುತ್ತಿರುವ ಅಂಗನವಾಡಿ ಕೇಂದ್ರಗಳ ಸಂಖ್ಯೆ ಈ 
ಎಷ್ಟು 9 ಕೆಳಗಿನಂತಿದೆ. 

ಸ್ವಂತ ಕಟ್ಟಡ : 44894 
ಬಾಡಿಗೆ ಕಟ್ಟಡ : 11801 


ಸಂಖ್ಯೆ ಮಮ 232 ಸಿಡಿ 2020 


(ಶಶಿಕಲಾ, ಅಣ್ಣಾಸಾಹೇಬ್‌ ಜೊಲ್ಲೆ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತುವಿಕಲಚೇತನರ, 
ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


ಅನುಬಂಧ-1 


ಅಂಗನವಾಡಿ ಕಾರ್ಯಕರ್ತೆಯ ಕರ್ತವ್ಯಗಳು p 


ಜನ ಸಮುದಾಯದ ಸಮೀಕ್ಷೆಯನ್ನು ಕೈಗೊಂಡು ಸಹಾಯ ಅಗತ್ಯವಾಗಿರುವಂತವರ' ವಿವರ 
ಸಂಗಹಿಸುವುದು. 6 ವರ್ಷದ ಕೆಳಗಿನ ಮಕ್ಕಳ ಸಂಖ್ಯೆ, ಗರ್ಭಿಣಿ . ಮತ್ತು ಹಾಲುಣಿಸುತ್ತಿರುವ 
ತಾಯಂದಿರು. ಇವುಗಳನ್ನು ಸಂಗ್ರಹಿಸಬೇಕು. ಕುಟುಂಬಗಳ ಸಂಖ್ಯೆ, ಕುಟುಂಬದಲ್ಲಿ ಸದಸ್ಯರ 
ಸಂಖ್ಯೆ, ಕುಟುಂಬದ ಆದಾಯ ಇವುಗಳನ್ನು ಸಂಗ್ರಹಿಸಬೇಕು. ಮುಖ್ಯ ಅಂಕಿ-ಅಂಶಗಳಾದ ಜನನ 
ಮರಣಗಳ ದಾಖಲೆಗಳನ್ನು ಇಡಬೇಕು. 

3 ಮತ್ತು 6 ವರ್ಷಗಳ ನಡುವಣ ಮಕ್ಕಳ ಶಾಲಾ ಪೂರ್ವ ಶಿಕ್ಷಣವನ್ನು ಕೈಗೊಳ್ಳಬೇಕು. ' 


0-6 ವರ್ಷಗಳ ನಡುವಿನ ಮಕ್ಕಳ ಮತ್ತು ಗರ್ಭಿಣಿ ಹಾಗೂ ಹಾಲುಣಿಸುತ್ತಿರುವ ತಾಯಂದಿರಿಗೆ 
ಅಧಿಕ ಪೋಷಕಾಂಶ ಇರುವ ಆಹಾರವನ್ನು ಒದಗಿಸುವುದು. i 
ಪ್ರಾಥಮಿಕ ಆರೋಗ್ಯ ಹಾಗೂ ಪ್ರಥಮ ಚಿಕಿತ್ಸಾ ಸೌಲಭ್ಯಗಳನ್ನು ಒದಗಿಸುವುದು. 

ರೋಗ ನಿರೋಧಕ ಚುಚ್ಚುಮದ್ದು ಮತ್ತು ಆರೋಗ್ಯ ತಪಾಸಣೆ ಮಾಡುವಲ್ಲಿ ಆರೋಗ್ಯ ಸಿಬ್ಬಂದಿಗೆ 
ಸಹಾಯ ಮಾಡುವುದು. 

ಪ್ರಬಲವಾಗಿ ನ್ಯೂನ ಪೋಷಣೆಗೊಳಗಾದ, ಪೋಷಕಾಂಶದ ಆಗತ್ಯವುಳ್ಳ ಅನಾರೋಗ್ಯ ಉಂಟಾದ, 
ಅಪಾಯದಲ್ಲಿರುವ ಮಕ್ಕಳನ್ನು ಅಂಟುರೋಗ ಇರುವ ರೋಗಿಗಳನ್ನು ತಜ್ಞ ವೈದ್ಯರಲ್ಲಿಗೆ 
ಕಳುಹಿಸಬೇಕು. ' ; 

ಅಂಗನವಾಡಿ ಕೇಂದ್ರಕ್ಕೆ ಬರುವ ಗರ್ಭಿಣಿ ಮತ್ತು ಹಾಲುಣಿಸುತ್ತಿರುವ ತಾಯಂದಿರಿಗೆ ಅಂಗನವಾಡಿ 
ಕಾರ್ಯಕರ್ತರು ಮನೆ ಭೇಟಿ ಮಾಡುವ ವೇಳೆಯಲ್ಲಿ ಮತ್ತು ಶಿಕ್ಷಣ ಕಾರ್ಯಕ್ರಮದ ಕಾಲದಲ್ಲಿ 
ಆರೋಗ್ಯ ಮತ್ತು ಪೋಷಣೆಗೆ ಸಂಬಂಧಿಸಿದ ತಿಳುವಳಿಕೆಯನ್ನು ಕೊಡಬೇಕು. 

ಅಂಗನವಾಡಿಗೆ ಬರುವ ತಂದೆ ತಾಯಿಯರನ್ನು ಕಂಡು ಅವರೊಡನೆ ಸಂಪರ್ಕ ಬೆಳೆಸುವುದು. 
ತೂಕದ . ಕಾರ್ಡ್‌ಗಳು, ರಿಜಿಸ್ಟರ್‌ಗಳು, ಮಗುವಿನ ಆರೋಗ್ಯ, ಪೋಷಕಾಂಶಕ್ಕೆ ಸಂಬಂಧಿಸಿದ 
ದಾಖಲೆಗಳು, ಅಂಗನವಾಡಿ ಹಾಜರಿ ದಾಖಲೆಗಳು ಇವುಗಳನ್ನು ಬರೆದಿಟ್ಟು ಜನಸಮುದಾಯ 
ಸೇವೆಯ ಉಪಯೋಗವನ್ನು ಸರಿಯಾಗಿ ಪಡೆಯುತ್ತಿದೆಯೇ "ಎಂದು ತಿಳಿಯುವಲ್ಲಿ ಸಹಕರಿಸುವುದು. 
ಗ್ರಾಮದ ಇತರ ಸಂಘ-ಸಂಸ್ಥೆಗಳಾದ ಪಂಚಾಯಿತಿ, ಮಹಿಳಾ ಮಂಡಳಿಗಳೊಡನೆ ಸಂಪರ್ಕ, ಶಾಲಾ 
ಉಪಾಧ್ಯಾಯರೊಡನೆ ಸಂಪರ್ಕ ಮತ್ತು ಕಾರ್ಯಕ್ರಮದ ಯಶಸ್ಸಿಗೆ ಅವರ ಸಹಕಾರ 
ಸಹಭಾಗಿತ್ತವನ್ನು ಕೋರುವುದು. 

15-45 ವರ್ಷಗಳ ವಯಸ್ಸಿನ ಹೆಂಗಸರ ಅಕ್ಷರ ಕಲಿಕೆ ಕಾರ್ಯಕ್ರಮವನ್ನು ಏರ್ಪಡಿಸಿ ನಡೆಸುವುದು. 


ಅಂಗನವಾಡಿ ಸಹಾಯಕಿಯ ಕರ್ತವ್ಯಗಳು : 


ಮಕ್ಕಳಿಗೆ ಹಾಗೂ ತಾಯಂದಿರಿಗೆ ಆಹಾರವನ್ನು ಸಿದ್ಧಪಡಿಸುವುದು ಹಾಗೂ ನೀಡುವುದು. 


ಅಂಗನವಾಡಿ ಕೇಂದ್ರದ ಆವರಣವನ್ನು ಸ್ಪಚ್ಛವಾಗಿರಿಸುವುದು ಹಾಗೂ ನೀರು ತರುವುದು. 
ಅತೀ ಚಿಕ್ಕ ಮಕ್ಕಳ ಸ್ವಚ್ಛತೆಯನ್ನು ಕಾಪಾಡುವುದು. 


"ಗ್ರಾಮದ ಚಿಕ್ಕ ಮಕ್ಕಳನ್ನು ಮನೆಗಳಿಂದ ಅಂಗನವಾಡಿಗೆ ಕರೆತರುವುದು. 


ಅಂಗನವಾಡಿ ಕಾರ್ಯಕರ್ತೆಯರ ಗೈರು ಹಾಜರಿಯಲ್ಲಿ ಕೇಂದ್ರದ ಚಟುವಟಿಕೆ ನಡೆಸಿಕೊಂಡು 
ಹೋಗುವುದು. 


ಅನುಬಂಧ-2 


ಅಂಗನವಾಡಿ ಕಾರ್ಯಕರ್ತೆ, ಮಿನಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ 


ಸಹಾಯಕಿಯರಿಗೆ ನೀಡಲಾಗುತ್ತಿರುವ ಗೌರವಧನದ ವಿವರ (ರೂಪಾಯಿಗಳಲ್ಲಿ) 


ಕೇಂದ್ರ 
] ರಾಜ್ನ ಸರ್ಕಾರದ 
ವಿವರ ಸರ್ಕಾರದ p) ಒಟು 
ಹೆಚುವರಿ ಗೌರವಧನ ಚಿ 
ಗೌರವಧನ ಚ ಗ 
ಅಂಗನವಾಡಿ ma [7 KN : 
ಮಿನಿ ಅಂಗನವಾಡಿ 
ಕಾರ್ಯಕರ್ತೆಯರಿಗೆ 3500 2750 6250 
ಅಂಗನವಾಡಿ 
ಸಹಾಯಕಿಯರಿಗೆ 2500 2750 5250 


